ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1340 
ವಿಧಾನ ಪರಿಷತ್ತಿನ ಸದಸ್ಯರು ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ದಿನಾ೦ಕ 09.03.2022 
ಉತ್ತರಿಸುವ ಸಚಿವರು ಮಾನ್ಯ ಪಶುಸಂಗೋಪನೆ ಸಚಿವರು 
ಕ್ರ. ಪ್ರಶ್ನೆ ಉತ್ತರ 
ಸಂ. 
ಅ) | ಪಶುಸಂಗೋಪನೆ ಕರ್ನಾಟಕ ಪಶುವೈದ್ಯಕೀಯ, ಪಶು ಹಾಗೂ 


ವಿಶ್ವವಿದ್ಯಾಲಯದಲ್ಲಿ ಮಂಜೂರಾದ 
ಹುದ್ಮೆಗಳೆಷ್ಟು: ಭರ್ತಿಯಾದ ಹಾಗೂ 


ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬೀದರ 
ಇಲ್ಲಿ ಮಂಜೂರಾದ, ಭರ್ತಿಯಾದ ಮತ್ತು ಖಾಲಿ ಇರುವ 


ಖಾಲಿಯಿರುವ ಹುದ್ದೆಗಳ ಸಂಖ್ಯ | ಹುದ್ದೆಗಳ ವಿವರಗಳನ್ನು ಅನುಬಂಧ ದಲ್ಲಿ 
ಎಷ್ಟು; (ಹುದೆವಾರು ವಿವರ ಲಗತ್ತಿಸಲಾಗಿದೆ. 
ನೀಡುವುದು) 

ಅ) [ಹೆಚ್ಚನ ಸಂಖ್ಯೆಯಲ್ಲಿ ಹುದ್ದೆಗಳು| ಕರ್ನಾಟಕ ಪಶುವೈದ್ಯಕೀಯ, ಪಶು ಹಾಗೂ 
ಖಾಲಿಯಿದ್ದಲ್ಲಿ, ವಿಶ್ವವಿದ್ಯಾಲಯದ | ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬೀದರ 
ಕೆಲಸ ಕಾರ್ಯಗಳು ಇಲಿನ ವಿವಿಧ ಅಂಗಸಂಸ್ಥೆಗಳಲ್ಲಿ ಖಾಲಿ ಇರುವ 
ಕುಂಠಿತವಾಗುವುದಿಲ್ಲವೇ: ಈ ಬಗ್ಗ ಬೋಧಕ ಹಾಗೂ ಬೋಧಕೇತರ ಹುದ್ಮೆಗಳ ಪೈಕಿ 


ಸರ್ಕಾರ ತೆಗೆದುಕೊಂಡ ಕ್ರಮವೇನು: 


1. 398 ಬೋಧಕ ಹುದ್ದೆಗಳು 
. ಸಹಾಯಕ ಪ್ರಾಧ್ಯಾಪಕರನ್ನು 


ಖಾಲಿ ಇದ್ದು, 132 
ಗುತ್ತಿಗೆ ಆಭಾರದೆ 


ಮೇಲೆ ಹಾಗೂ 34 ಸಹಾಯಕ ಪ್ರಾಧ್ಯಾಪಕರ 
ಹುದೆಗಳಿಗೆ ಎದುರಾಗಿ ಪಶುಪಾಲನಾ ಮತ್ತು 
ಪಶುವೈದ್ಯ ಸೇವಾ ಇಲಾಖೆಯಿಂದ ಅರ್ಹ 


ಪಶುವೈದ್ಯರನ್ನು ನಿಯೋಜನೆ ಮೇಲೆ ಸೇವೆಯನ್ನು 
ಪಡೆಯಲಾಗುತ್ತಿದೆ. 


2. 1073 ಬೋಧಕೇತರ ಹುದ್ದೆಗಳು ಖಾಲಿ ಇದ್ದು 600 
ಜನರನ್ನು ಗುತ್ತಿಗೆ ಆಧಾರದ ಮೇಲೆ, 52 ನೌಕರರನ್ನು 
ದಿನಗೂಲಿ ಆಧಾರದ ಮೇಲೆ ಹಾಗೂ ಇದಲ್ಲದೆ 
ಹೊರಗುತ್ತಿಗೆ ಆಧಾರದ ಮೇಲೆ ಸೇವೆಯನ್ನು 
ಪಡೆಯಲಾಗುತ್ತಿದೆ. 


ಮೇಲಿನಂತೆ ಹುದ್ದೆಗಳನ್ನು ಭರ್ತಿ ಮಾಡಲಾಗಿದರು 
ಸಹ ಇನ್ನು ಕೆಲವು ಹುದ್ದೆಗಳೂ ಖಾಲಿ ಇರುವುದರಿಂದ 
ವಿಶ್ವವಿದ್ಯಾಲಯದ ಬೋಧನೆ ಹಾಗೂ ಇನ್ನಿತರೆ 
ಕಾರ್ಯಗಳನ್ನು ನಿರ್ವಹಿಸಲು ತೊಂದರೆಯಾಗುತ್ತಿದ್ದು, 


ಸದರಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು 


ಕ್ರೆಮಕ್ಳೆಗೊಳಲಾಗುತಿದೆ. 


ಇ) | ಖಾಲಿಯಿರುವ ಹುದ್ದೆಗಳನ್ನು 
' |ಭರ್ತಿ ಮಾಡುವ ಯೋಚನೆ 
ಸರ್ಕಾರಕ್ಕಿದೆಯೇ;' ಹಾಗಿದ್ದಲ್ಲಿ, 
ಯಾವ ಕಾಲಮಿತಿಯೊಳಗೆ ಭರ್ತಿ 
ಮಾಡಲಾಗುವುದು? 


ಹೌದು 


ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ 
ಮೀನುಗಾರಿಕೆ. ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಖಾಲಿ 
ಇರುವ 305 ಬೋಧಕ ಹುದ್ದೆಗಳನ್ನು ಮತ್ತು 188 
ಬೋಧಕೇತರ ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಸ್ತಾವನೆಯು 
ಆರ್ಥಿಕ ಇಲಾಖೆಯ ಪರಿಶೀಲನೆಯಲ್ಲಿದೆ. ಆರ್ಥಿಕ 
ಇಲಾಖೆಯ ಸಹಮತಿ ದೊರಕಿದ ತಕ್ಷಣ ಹುದ್ದೆಗಳನ್ನು.ಭರ್ತಿ 
ಮಾಡಲು ವಿಶ್ವವಿದ್ಯಾಲಯಕ್ಕೆ ನಿರ್ದೇಶನ ನೀಡಲಾಗುವುದು. 


ಅಲ್ಲದೇ, ಕಲ್ಯಾಣ ಕರ್ನಾಟಕ ಭಾಗದ ಸ್ಮಳೀಯ 
ಮವ್ಯಂದದ 226 ಹುದ್ಮೆಗಳನ್ನು 'ಭರ್ತಿ ಮಾಡಲು ಆರ್ಥಿಕ 
ಇಲಾಖೆಯ ' ಸಹಮತಿ ಪಡೆಯುವ ಕುರಿತು ವಿನಾಯಿತಿ 
ಇರುವುದರಿಂದ ಈ ಬಗ್ಗೆ ಅನುಮತಿ ನೀಡಲು 
ಕ್ರಮಪಹಿಸಲಾಗುತ್ತಿದೆ. 


ಸಂಖ್ಯೆ: ಪಸ೦ಮಿೀ ಇ-64 ಪಅಸೇ 2022 


TEACHING STAFF POTION 


Sanctioned, Filled and Vacant Posts) 


“CADRE/ 


Cc Pp FILLED POST 

GROUP SA TONER OSTS OsSTS ಹು T POSTS 
PROFESSOR 114 38 76 
ASSOCIATE 158 32 [ 126 
PROFESSOR | OOOO | | 
ASSISTANT 416 220 196 
PROFESSOR | OOOO K | 

TOTAL 688 290 | 398 


RN 


REGISTRAR 
REGISTRAR 
Kamataka Veterinary Animal & 
. “Fisheries Sciences University 
BIDAR-585 226 


NON-TEACHING STAFF POTION 


(Sanctioned, Filled and Vacant Posts) 


CADRE GROUP A, B, C,D 


CADRE/ SACTIONED POSTS ‘| FILLED POSTS VACANT POSTS . 
GROUP - | ER Se 
SBS 70 12 58 ತ 
35 15 20 
|: GRUOP-B 
| ಮ ee § 
| 633 174 459 
GRUOP-C 
| 655 119. 536 
GRUOP-D 
| TOTAL 1393 320 1073 
RY 
A 
Karnataka Yeterina Animal & 
Fisheries Sciences University 
BIDAR-585 226 


ಶಲ್ಲು 


ಜಮ 


